ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 19-03-2021 ಪ್ರಶ್ನೆ ಸ೦ಖ್ಯೆ: 1488 (1779) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ.ಎ. ತಿಪ್ಪೇಸ್ವಾಮಿ(ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 

ಉತರಿಸುವ ಸಚಿವರು: ಮಾನ್ಯ ಕೃಷಿ ಸಚಿವರು 


wa: Promotion of Nutri Farming ಪ್ರೋತ್ಸಾಹಿಸುವ ಬಗ್ಗೆ 


(ಅ) ಕೇ೦ದ್ರ ಸರ್ಕಾರ ಪ್ರಾಯೋಗಿಕ ಯೋಜನೆಯಾಗಿ ದೇಶಾದ್ಯಂತ ಪೌಷ್ಟಿಕ ಬೆಳೆ 
ವ್ಯವಸಾಯ (Promotion of Nutri Farming) ಪ್ರೋತ್ಸಾಹಿಸಲು ಮತ್ತು ಸೂಕ್ಷ್ಮ- 
ಪೌಷ್ಟಿಕತೆಯುಳ್ಳ ಹೊಸ ತಳಿಯ ಬೆಳೆಗಳಾದ ಹೇರಳವಾದ ಕಬ್ಬಿಣ ಅಂಶವುಳ್ಳ 
ನವಣೆ (88) ಪೌಷ್ಟಿಕತೆಯುಳ್ಳ ಮೆಕ್ಕೆ ಜೋಳ (ಖaizಂ), ಸತು (2inಲ) ವುಳ್ಳ ಗೋಧಿ 
ಮುಂತಾದವುಗಳನ್ನು ಪರಿಚಯಿಸಲು ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದು, 
ಈ ಯೋಜನೆಯನ್ನು ಸರ್ಕಾರ ಯಾವ ಯಾವ ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸುತದೆ; 
(ಸಂಪೂರ್ಣ ವಿವರ ನೀಡುವುದು) 


(ಆ) ಈ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿಗೆ ತರಲು ರಾಜ್ಯ ಸರ್ಕಾರಕ್ಕೆ ಕೇಂದ್ರ 
ಸರ್ಕಾರದಿಂದ ಒದಗಿಬಂದಿರುವ ಆರ್ಥಿಕ ನೆರವೆಷ್ಟು? (ಸಂಪೂರ್ಣ ವಿವರ 
ನೀಡುವುದು) 


